Kerala Gazette No. 30 dated 26th July 2016 . 
PART I 


Section iji 


V 


GOVERN 


24 


ಕಡಿಎಲ್‌ 


% 


OF KERAL 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ - ಎ) ಇಲಾಖೆ 


ಅಧಿಸೂಚನೆ 

2014 ಡಿಸೆಂಬರ್ 29 
ನಂಬ್ರ 27577 ( 2 )/ ಲೆಗ್ , ಎ1 / 14 /ಕಾನೂನು, ತಿರುವನಂತಪುರ , 4 

1190 ಧನು 14 / 
1936 ಪುಷ್ಯ 8. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆ ಮಂಜೂರುಮಾಡಿದಂತಹ 
ಮಸೂದೆಗೆ 2014 ಡಿಸೆಂಬರ್ 29ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಎಸ್. ಗಿರಿಜಾದೇವಿ, 
ಕಾನೂನು ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ | 
ಹಾನನ ಇಲಾಖೆ ವಿಶೇಷ ಕಾರ್ಯದರ್ಶಿ ( @ da°CA ) . 


2014ರ 37ನೇ ಅಧಿನಿಯಮ 
2014ರ ಕೇರಳ ಧನವಿನಿಯೋಗ (18ನೇ ನಂಬ) ಅಧಿನಿಯಮ 
2010 ಮಾರ್ಚ್ 31ನೇ ದಿನಾಂಕದಂದು ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಕೆಲವು 
ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗೆ ಮೀರಿ ಖರ್ಚು ಮಾಡಿದ 
ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ಧನವನ್ನು 
ವಿನಿಯೋಗಿಸಲು ಅಧಿಕೃತಗೊಳಿಸಲು ವ್ಯವಸ್ಥೆಮಾಡುವುದಕ್ಕಿರುವ 

ಒಂದು 
ಅಧಿನಿಯಮ 


ಪೀಠಿಕೆ - 2010 ಮಾರ್ಚ್ 31ನೇ ದಿನಾಂಕದಂದು ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ 
ಕೆಲವು ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗೆ ಮೀರಿ ಖರ್ಚುಮಾಡಿದ 
ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ಧನವನ್ನು ವಿನಿಯೋಗಿಸಲು 
ಅಧಿಕೃತಗೊಳಿಸುವುದಕ್ಕೆ ವ್ಯವಸ್ಥೆಮಾಡುವುದು ಅಗತ್ಯವಾದುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತ್ತೈದನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 

1. ಸಣ್ಣ ಹೆಸರು. ಈ ಅಧಿನಿಯಮವನ್ನು 2014ರ ಕೇರಳ ಧನವಿನಿಯೋಗ ( 18ನೇ 
ನಂಬ್ರ ) ಅಧಿನಿಯಮವೆಂದು ಕರೆಯಬಹುದು. 

2 , 2010 ಮಾರ್ಚ್ 31ನೇ ದಿನಾಂಕದಂದು ಕೊನೆಗೊಂಡ ಆರ್ಥಿಕ ವರ್ಷಕ್ಕೆ 
ಕೆಲವು ಅಧಿಕ ಖರ್ಚನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 
22 , 95 , 08 , 255 ರೂಪಾಯಿಗಳ ನೀಡುವಿಕೆ. - ಅನುಸೂಚಿಯ ( 2 ) ನೇ ಕಾಲಂನಲ್ಲಿ 
ನಿರ್ದಿಷ್ಟಪಡಿಸಿರುವ ಸೇವೆಗಳಿಗೆ ಸಂಬಂಧಿಸಿ 2010 ಮಾರ್ಚ್ 31ನೇ ದಿನಾಂಕದಂದು 
ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ ಆ ಸೇವೆಗಳಿಗೆ ಆ ವರ್ಷಕ್ಕಾಗಿ ಅನುಮತಿಸಿದ ಮೊತ್ತಗಳಿಗೆ 
ಮೊರಿ ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಅನುಸೂಚಿಯ ( 3) ನೇ ಕಾಲಂನಲ್ಲಿ 
ನಿರ್ದಿಷ್ಟಪಡಿಸಿದಕ್ಕಿಂತ ಮಿರದ ಹಾಗೂ ಒಟ್ಟು ಇಪ್ಪತ್ತೆರಡು ಕೋಟಿ ತೊಂಭತ್ತೈದು ಲಕ್ಷದ 
ಎಂಟು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿಗಳಷ್ಟಾಗುವ ಮೊತ್ತಗಳನ್ನು ಕೇರಳ ರಾಜ್ಯ 
ಸಂಚಿತ ನಿಧಿಯಿಂದ ನೀಡಬಹುದಾಗಿದೆ ಮತ್ತು ವಿನಿಯೋಗಿಸಬಹುದಾಗಿದೆ . 


3. ಧನವಿನಿಯೋಗ. ಈ ಅಧಿನಿಯಮದ ಪ್ರಕಾರ ಕೇರಳ ರಾಜ್ಯ ಸಂಚಿತ 
ನಿಧಿಯಿಂದ ನೀಡುವುದಕ್ಕೆ ಮತ್ತು ವಿನಿಯೋಗಿಸುವುದಕ್ಕೆ ಅಧಿಕೃತಗೊಳಿಸಿರುವ ಮೊತ್ತಗಳನ್ನು 
2010 ಮಾರ್ಚ್ 31ನೇ ದಿನಾಂಕ ಕೊನೆಗೊಂಡ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದ 
ಅನುಸೂಚಿಯಲ್ಲಿ ಹೇಳಿರುವ ಸೇವೆಗಳಿಗೆ ಮತ್ತು ಉದ್ದೇಶಗಳಿಗೆ ಬೇಕಾಗಿ ವಿನಿಯೋಗಿಸಿರುವುದಾಗಿ 
ಭಾವಿಸತಕ್ಕದ್ದು. 


17 


ಅನುಸೂಚಿ (2ಮತ್ತು3ನೇವಿಭಾಗಗಳನ್ನುನೋಡಿರಿ) 

(3) ಮಿರಬಾರದಮೊತ್ತಗಳು 


(2) 


ಧನ ಬೇಡಿಕೆ ನಂಬ್ರ 


ಸೇವೆಗಳುಮತ್ತು ಉದ್ದೇಶಗಳು 


ಒಟ್ಟು 


ವಿಧಾನಸಭೆ| 
ಮತನೀಡಿದ್ದು (ರೂಪಾಯಿಗಳು) 5,81,49,523 


ಸಂಚಿತನಿಧಿಯ 
ಮೇಲೆಹೊರಿಸಿದ್ದು -(ರೂಪಾಯಿಗಳು) 


(ರೂಪಾಯಿಗಳು) 5849,2 


v 


OÜAFTB 


meHIBIS 


OKB 


5,9,10479 


5,9,10,479 


1,66,30,122 


271,28,083 


VIINOTÁVÚBOva 

ಆಂಟಿ IXವಾಹನತೆರಿಗೆಗಳು 

ಕಂದಾಯ 
XVI 
ಪಿಂಚಣಿ 
ಹಾಗೂ 
ವಿವಿಧೋದ್ದೇಶ 
ಕಂದಾಯ 
XIX ಕುಟುಂಬಕಲ್ಯಾಣ 

ಬಂಡವಾಳ XXVIIIವಿವಿಧಆರ್ಥಿಕಸೇವೆಗಳುಕಂದಾಯ 
XXXIಪಶುಸಂಗೋಪನೆ 

ಕಂದಾಯ 
XXXIV ಅರಣ್ಯ 

ಕಂದಾಯ ಒಟ್ಟು 


4,016 


1,66,30,122 2,71,28,083 

4,016 1,30,36,755 2,68,33,060 3,22,16,217 


1,30,36,755 2,68,33,060 3,22,16,217 20,23,80,172 


2,71,28,083 


22,95,08,255 


